ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು » ಶ್ರೀ ಎನ್‌. ರವಿಕುಮಾರ್‌ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ » 2017 
ಉತ್ತರ ದಿನಾಂಕ «27.03.2020 
ಕ್ರಸಂ: ಪಕ್ನೆ ಉತ್ತರ 


ದಾವಣಗೆರೆ ಜಿಲ್ಲೆಯ `` ನೀರು ಸರಬರಾಜು 
ಯೋಜನೆಯಲ್ಲಿ ರೂ.47.55 ಕೋಟಿ ಅವ್ಯವಹಾರ 
ನಡೆದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಈ ಅವ್ಯವಹಾರದಲ್ಲಿ ಭಾಗಿಯಾದ ಪಂಚಾಯತ್‌ 
ರಾಜ್‌ : ಇಂಜಿನಿಯರಿಂಗ್‌ ವಿಭಾಗದ ಅಧಿಕಾರಿಗಳ 
ಮೇಲೆ ತೆಗೆದುಕೊಂಡ ಕ್ರಮವೇನು; 


ಗ್ರಾಮೀಣ ' ಕುಡಿಯುವ ನೀರು ಮತ್ತು 
ನೈರ್ಮಲ್ಯ ವಿಭಾಗ, ದಾವಣಗೆರೆ ವ್ಯಾಪ್ತಿಯಲ್ಲಿ 
ನೀರು ' ಸರಬರಾಜು ಯೋಜನೆಯಲ್ಲಿ 
ರೂ.47.55 ಕೋಟಿ ಅವ್ಯವಹಾರ ನಡೆದಿರುವ 
ಬಗ್ಗೆ ಯಾವುದೇ ಪ್ರಕರಣ ಇರುವುದಿಲ್ಲ. 


ಆ) 


ದಾವಣಗೆರೆ `ಜಿಲ್ಲೆಯ '`ಹಂದುಳಿದ`ಬರಗಾಲ"`'ಪೀಡಿತ 
ಜನರಿಗೆ ಸುರಕ್ಷಿತ ಕುಡಿಯುವ ನೀರು ಒದಗಿಸಲು 
ವಿಫಲವಾಗಿರುವ ಪಂಚಾಯತ್‌ ರಾಜ್‌ 
ಇಂಜಿನಿಯರಿಂಗ್‌ ವಿಭಾಗದ ಕಾರ್ಯನಿರ್ವಾಹಕ 
ಇಂಜಿನಿಯರ್‌ ಮೇಲೆ ಸರ್ಕಾರ. ಕೈಗೊಂಡ 
ಕ್ರಮಗಳೇನು; ಸರ್ಕಾರದ ಹಣವನ್ನು ಪೋಲು 
ಮಾಡಿರುವ ಅಧಿಕಾರಿಯನ್ನು ಯಾವಾಗ ಅಮಾನತ್ತು 
ಮಾಡಿ ವಿಚಾರಣೆ ನಡೆಸಲಾಗುವುದು; 


ಅನ್ನಯಿಸುವುದಿಲ್ಲ. 


ಇ) 


ಹಣವನ್ನು `'ಪೋಲು" "ಮಾಡಿರುವ ದಾವಣಗೆಕ 
ಜಿಲ್ಲೆಯ ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ 
ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್‌ ಮೇಲೆ 
ಕಿಮಿನಲ್‌ ಮೊಕದ್ದಮೆಯನ್ನು ಹೂಡಿ ಸಂಪೂರ್ಣ 
ಮೊತ್ತವನ್ನು ಅವರಿಂದ ವಸೂಲಿ ಮಾಡಿ ಸರ್ಕಾರಕ್ಕೆ 
ಜಮಾ ಮಾಡಲು ಯಾವ ಕ್ರಮ ಕೈಗೊಳ್ಳಲಾಗಿದೆ; 
ಇಲ್ಲವಾದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಯಾವಾಗ; 


ಸಂ.ಗ್ರಾಕುನೀ&ನೈಇ/34/ಗ್ರಾನೀಸ(5)/2020 


(ಕಿ-ದ್‌. ಈಶ್ವರಪ್ಪ 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


